ಕರ್ನಾಟಕ ದಾನ ಪರಿಷತ್ತು 


ಪಧಾನ ಪರಿಷತ್ತ ಸದಸ್ಯರ ಹೆಸರು: . 


ಶ್ರೀಮತಿ ಭಾರತಿ ಶೆಟ್ಟಿ (ನಾಮ ನಿರ್ದೇಶನ 
ಹೊಂದಿದವರು) 


ಚುಕ್ಕೆ ಗರತಡ ಪ್ರಶ್ನ ಸಂಖ್ಯ 


| 1981 (2400) 


¥- 


| ಉತ್ತರಿಸಬೇಕಾದ ದಿನಾಂಕ: 


29-03-2021 


ಉತ್ತರಿಸುವ ಸಚಿವರು: 


| ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಸಚಿವರು 


ಕ್ರ.ಸಂ 


ph 


ಪ್ರಶ್ನೆ 


ಉತ್ತರ 


e) 


ವೈದ್ಯಕೀಯ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಬರೆದ, 
ಉತ್ತರ ಪತ್ರಿಕೆಗಳನ್ನು ಯಾವ ರೀತಿಯಲ್ಲಿ 
ಮೌಲ್ಯಮಾಪನ ಮಾಡಲಾಗುತ್ತಿದೆ; 


ಪೃದ್ಯಹಾಯ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಬರೆದ 
ಉತ್ತರಪತ್ರಿಕೆ ಮೌಲ್ಯಮಾಪನವನ್ನು ಆನ್‌ ಸ್ಕ್ರೀನ್‌ 
(Onscreen) ‘ಗಣಕೀಕೃತ ಪದ್ದತಿಯನ್ನು ಅನುಸರಿಸಿ 
ಮಾಡಲಾಗುತ್ತಿದೆ. 


ಅ) 


ಸದರಿ ವ್ಯವಸ್ಥೆಯು ಹಿಂದಿನ, ವ್ಯವಸ್ಥೆಗಿಂತ ಯಾವ 
ರೀತಿಯ ಗುಣಮಟ್ಟದಲ್ಲಿ ಸುಧಾರಣೆ ಕಂಡಿದೆ; 
ಅಥವಾ ಕಳಪೆಯಾಗಿದೆ; ಇದನ್ನು ಸುಧಾರಿಸಲು 
ತೆಗೆದುಕೊಂಡ ಕ್ರಮಗಳೇನು; 


ಹಿಂದಿನ ವ್ಯವಸ್ಥೆಯಲ್ಲಿ ಪ್ಯಾಷಾಷನನನ್ನ ಮ್ಯಾನುಯಲ್‌ 
(Manual) ಪದ್ಧತಿಯಲ್ಲಿ ನಡೆಸಲಾಗುತ್ತಿತ್ತು. ಸದ್ಯದ 
ಮೌಲ್ಯಮಾಪನ ವ್ಯವಸ್ಥೆಯು ಬಾರ್‌ಕೋಡ್‌ನಿಂದ ಕೂಡಿದ್ದು 
ಗಣಕೀಕೃತ vauation)ವಾಗಿರುತ್ತದೆ. ಸದರಿ 
ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ ಮೌಲ್ಯಮಾಪಕರ 
ಗುರುತಿಸುವಿಕೆಯನ್ನು ಸಹ ಗಣಕೀಕೃತಗೊಳಿಸಲಾಗಿದೆ. 


(Digital 


%) 


| ಧೃಡೀಕರಿಸಿಕೊಳುತ್ತಿದ: 


ಸಾಮಾನ್ಯವಾಗಿ ಒಂದು ಉತ್ತರ ಪತ್ರಿಕೆ 
ಮೌಲ್ಯಮಾಪನಕ್ಕೆ ಉತ್ತಮವಾದ ಪರೀಕ್ಷಕರು 
ಎಷ್ಟು ಸಮಯ ತೆಗೆದುಕೊಳ್ಳುತ್ತಿದ್ದಾರೆ; ಇದನ್ನು 
ವಿಶ್ವವಿದ್ಯಾನಿಲಯವು ಯಾವ ರೀತಿ 


ಸಾಮಾನ್ಯವಾಗಿ ಉತ್ತಮ ಗುಣಮಟ್ಟದ ಮೌಲ್ಯಮಾಪಕರು 
ವಿದ್ಯಾರ್ಥಿಗಳು ಉತ್ತರಿಸಿದ ಉತ್ತರಗಳ ಆಧಾರದ ಮೇಲೆ 
ಸರಾಸರಿ 15 ರಿಂದ 20 ನಿಮಿಷಗಳನ್ನು ಮೌಲ್ಯಮಾಪನಕ್ಕೆ 
ತೆಗೆದುಕೊಳ್ಳುತ್ತಿದ್ದಾರೆ. 


ಈ) 


ವಿಶ್ವವಿದ್ಯಾಲಯವು ಗುರುತಿಸಿದ 
ಮೌಲ್ಯಮಾಪಕರೇ ಉತ್ತರ ಪತ್ರಿಕೆಗಳನ್ನು 
ಮೌಲ್ಯಮಾಪನ ಮಾಡುತ್ತಿರುವ ಬಗ್ಗೆ ಮಾಹಿತಿ 
ಹೊಂದಲು ಯಾವ ವ್ಯವಸ್ಥೆ ಹೊಂದಿದೆ; 


ಸತ್ನವದ್ಯಾಲಯವು ಅರ್ಹ ಮೌಲ್ಯಮಾಪಕರ ಪಟ್ಟಿಯನ್ನು | 


ತಯಾರಿಸಿ, ಪ್ರತಿಯೊಬ್ಬ ಮೌಲ್ಯಮಾಪಕರಿಗೆ ಯೂಸರ್‌ ಐಡಿ 
(User 1D) ಮತ್ತು (P೩sword)ಗಳನ್ನು ನೀಡಲಾಗಿರುತ್ತದೆ. 
ತದನಂತರ ಪ್ರತಿ ಬಾರಿ ಮೌಲ್ಯಮಾಪನಕ್ಕೆ ಲಾಗಿನ್‌ (Login) 
ಆಗಲು ಓಟಿಪಿ (೧7)ಯನ್ನು ಮೌಲ್ಯಮಾಪಕರ ರಿಜಿಸ್ಪರ್ದ್‌ 


(Registered) ಮೊಬೈಲ್‌ ನಂಬರ್‌ಗೆ ಕಳುಹಿಸಿ, ಅದನ್ನು: 


ಪರಿಶೀಲಿಸಿದ ನಂತರ 


ಆರಂಭಿಸಲಾಗುತ್ತಿದೆ. 


ಮೌಲ್ಯಮಾಪನವನ್ನು 


ಉ) 


3 ರಿಂದ 5 ನಿಮಿಷಗಳಲ್ಲಿ ಉತ್ತರ ಪತ್ರಿಕೆಗಳ 
ಮೌಲ್ಯಮಾಪನವಾಗುತ್ತಿದೆ ಎಂಬ ವಿದ್ಯಾರ್ಥಿಗಳ 
ಅಳಲನ್ನು ವಿಶ್ವವಿದ್ಯಾನಿಲಯ ಯಾವ ರೀತಿ 
ದೂರ ಮಾಡುತ್ತದೆ? ' 


ವಿಶ್ವವಿದ್ಯಾಲಯವು ಉತ್ತರ ಪತ್ರಿಕೆಗಳ ಮೌಲ್ಯರ್ಮಾ ಕ್ಕೆ 
ಕನಿಷ್ಠ ೦5 ನಿಮಿಷ ಹಾಗೂ ಗರಿಷ್ಠ ಅವಧಿಗೆ ಮಿತಿಯನ್ನು 
ನಿಗಧಿಪಡಿಸಲಾಗಿರುವುದಿಲ್ಲ. ವಿದ್ಯಾರ್ಥಿಯು ಬರೆದ ಉತ್ತರಗಳ 
ಆಧಾರದ ಮೇಲೆ ಮೌಲ್ಯಮಾಪನದ ಸಮಯವನ್ನು 
ಹೆಚ್ಚಿಸಲಾಗುತ್ತದೆ. 

ಯಾವುದೇ ' ಮೌಲ್ಯಮಾಪಕರು . ಮೌಲ್ಯಮಾಪನದಲ್ಲಿ 
ಲೋಪವೆಸಗಿದ್ದು ವಿಶ್ವವಿದ್ಯಾಲಯದ ಗಮನಕ್ಕೆ ಬಂದಾಗ 
'ಎಕ್ಸಾಮಿನೇಷನ್‌ ಲ್ಯಾಪ್ಸಸ್ಟ್‌ ಎನ್ಕೈರಿ (Examination Lapses 


Enquiry) ಕಮಿಟಿಯ ಮುಂದೆ ಹಾಜರುಪಡಿಸಿ 


ಮೌಲ್ಯಮಾಪಕರು ಎಸಗಿದ ಲೋಪದ ಆಧಾರದ ಮೇಲೆ ದಂಡ 
ಹಾಗೂ ಮೌಲ್ಯಮಾಪನ ನಿರ್ಬಂಧದಂತಹ ಶಿಕ್ಷೆಯನ್ನು 
ನೀಡಲಾಗುತ್ತದೆ. ಲ 


ಸಂಖ್ಯೆ: ಎಂಇಡಿ 211 ಎಂಪಿಎಸ್‌ 2021 


p) 


ವೈದ್ಯಕೀಯ ಶಿಕ್ಷಣ ಹಾಗೂ . 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖಾ ಸಚಿವರು 


